ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 1೦ನೇ ಡಿಸೆಂಬರ್‌, ೭೦14 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು : ಎರಡನೇ ಪಟ್ಟ 
ಆ) ಅಚತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಎರಡನೇ ಪಟ್ಟ 


2. ಅಜ್ಜಯನ್ಕೊಪ್ಪಿಸುವುದು 


ಶ್ರೀ ಎಂ.ಪಿ. ಅಪ್ಪಚ್ಚು (ರಂಜನ್‌) (ಸದಸ್ಯರು, ಅರ್ಜಗಳ ಸಮಿತಿ) ಅವರು:- 


ರಾಜ್ಯದಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜಮೀನು ಪರಭಾರೆ 
(ಪಿ.ಟ.ಸಿ.ಎಲ್‌) ಕಾನೂನಿನಂತೆ, ಸರ್ಕಾರದ ಪರವಾನಗಿ ಪಡೆದು ಜಮೀನು ಮಾರಲು 
ಅವಕಾಶ ಇರುವುದರಿಂದ, ಅದರಂತೆ ಜಮೀನು ಪರಭಾರೆಗೆ ಅವಕಾಶ ಮಾಡಿಕೊಡುವ 
ಬಗ್ಗೆ ಅರ್ಜಯನ್ನು ಒಪ್ಪಿಸುವುದು. 


3. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ತದ ಜರೂರು 
ವಿಷಯದ ಬಗ್ದೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಹೆಚ್‌.ಡಿ.ಕುಮಾರಸ್ವಾಮಿ, ವೈ.ಎಸ್‌.ವಿ.ದತ್ತ, ಹೆಚ್‌.ಡಿ.ರೇವಣ್ಣ, 
ಎನ್‌. ಚಲುವರಾಯ ಸ್ವಾಮಿ, ಕೆ.ಎಂ.ಶಿವಅ೦ಗೇಗೌಡ ಹಾಗೂ ಇತರರು ರಾಜ್ಯದಲ್ಲ 
ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್‌ ಕಣ್ಣನ ದರ ರೂ 25೦೦ ನೀಡುವುದಾಗಿ ಸರ್ಕಾರ 
ಹೊರಡಿಸಿರುವ ಆದೇಶವು ಜಾರಿಯಾಗದಿರುವುದರಿಂದ ಉದ್ಭವಿಸಿರುವ ಪರಿಸ್ಥಿತಿ ಬಗ್ಗೆ 

ಮತ್ತು 

ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌. ಅಶೋಕ್‌, ಗೋವಿಂದ ಎಂ. 
ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬಸವರಾಜ ಬೊಮ್ಮಾಯಿ ಹಾಗೂ ಇತರರು 
ರಾಜ್ಯದಲ್ಲ ಕಬ್ಬು ಬೆಳೆಗೆ ನಿಗದಿತ ಬೆಲೆ ೭5೦೦ರೂ ಗಳನ್ನು ಘೋಷಣೆಯಾಗಿದ್ದರೂ 
ಹಲವಾರು ಸಕ್ಷರೆ ಕಾರ್ಹಾನೆಗಳು ಸದರಿ ಬೆಲೆಯನ್ನು ರೈತರಿಗೆ ಪಾವತಿಸದಿರುವ ಬಗ್ಗೆ 
ಹಾಗೂ ರಾಜ್ಯದಲ್ಲ ರೈತರು ಬೆಳೆದ ಮೆಕ್ಕೆಜೋಳ, ಹತ್ತಿ, ಈರುಳ್ಳ, ಭತ್ತ ಮತ್ತು ಇತರ 
ಬೆಳೆಗಳ ಬೆಲೆ ಕುಸಿದಿರುವುದರಿಂದ ಬೆಂಬಲ ಬೆಲೆ. ಘೋಷಣೆ ಮಾಡುವ ಬಗ್ಗೆ 
ಮುಂದುವರೆದ ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


ಹೌ 


ಪು.ತಿ.ನೋ., 


Ra M 


ಗ 


4. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಮಾಲೀಕಯ್ಯ ವೆಂಕಯ್ಯ ಗುತ್ತೇದಾರ್‌ ಅವರು ಕಲಬುರ್ಗಿ ಜಲ್ಲೆ ಅಫಜಲಪೂರ 


ಮತಕ್ಷೇತ್ರದಲ್ಲಿ ಗುಡಿಸಲುಗಳಲ್ಲ ವಾಸಿಸುವ ಅತ್ಯ೦ತ ಕಡು ಬಡವರಿಗೆ ವಿವಿಧ 
ಯೋಜನೆ ಅಡಿಯಲ್ಲ ಮನೆಗಳನ್ನು ಮಂಜೂರು ಮಾಡುವ ಬಗ್ದೆ ಮಾನ್ಯ ವಸತಿ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ತುಕಾರಾ೦ ಇ. ಅವರು ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆಯ ಅಧೀನ 


ಸಂಸ್ಥೆಯಾದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸ್ಥೆಗಳ ಅಡಿಯಲ್ಲ (ಕಿಯೋನಿಕ್ಸ್‌) ಕಳೆದ 
10- 1 ವರ್ಷಗಳ೦ದ ನಡೆಸ ಲಾಗುತ್ತಿರುವ ಮೊರಾರ್ಜಿ ದೇಸಾಯಿ/ಕಿತ್ತೂರು ರಾಣಿ 
ಚೆನ್ನಮ್ಮ ವಸತಿ ಶಾಲೆಗಳಲ್ಲ ಪ್ರಾಂಶುಪಾಲರಾಗಿ/ಶಿಕ್ಷಕರಾಗಿ ಕಾರ್ಯ ನಿರ್ವಹಿಸುತ್ತಿರುವ 
ಸಿಬ್ಬಂದಿಗಳನ್ನು ಖಾಯಂಗೊಳಸುವ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಹಾಗೂ 
ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕಿನ ಕಳಸ ಗ್ರಾಮ ಪಂಚಾಯತಿಯ 


ವ್ಯಾಪ್ತಿಯ ಪ್ರಮುಖ ರಸ್ತೆಯನ್ನು ಕಾಂಕ್ರಿಟ್‌ ರಸ್ತೆಯನ್ನಾಗಿ ಮಾಡುವ ಪ್ರಸ್ತಾವದ ಬಗ್ದೆ 
ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ವೈ.ಎನ್‌... ರುದ್ರೇಶ್‌ಗೌಡ ಅವರು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ 


ಹೆದ್ದಾರಿಯ ಶಿರಾಡಿ ಘಾಟ್‌ನ ರಸ್ತೆ ದುರಸ್ತಿ ಕಾರಣ ಸ೦ಚಾರ ಬಂದ್‌ ಮಾಡಲಾಗಿದ್ದು, 
ಅದರಿಂದ ಚಾರ್ಮಾಡಿ ಘಾಟ್‌ ಮೂಲಕ ಸಂಚಾರ ದಟ್ಟಣೆ ಹೆಚ್ಚಾಗಿರುವುದರಿಂದ 
ರಾಷ್ಟ್ರೀಯ ಹೆದ್ದಾರಿ 2೦4ರಲ್ಲನ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ 
ಲೋಕೋಪಯೋಗಿ ಸಚಿವರ ಗಮನ ಚು ಜಿ 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಹೊಳೆನರಸೀಪುರ ತಾಲ್ಲೂಕು ಕಸಬಾ 


ಹೋಖಳಯ ಪಡುವಲಹಿಪ್ಟೆ ಹಾಗೂ ಚನ್ನರಾಯಪಟ್ಟಣ ತಾಲ್ಲೂಕು ದಂಡಿಗನಹಳ್ಳ 
ಹೋಖಬಳಯ ಉದಯಪುರ ಹಾಗೂ ಹಾಸನ ತಾಲ್ಲೂಕು ಶಾಂತಿ ಗ್ರಾಮ ಹೋಖಳಯ 
ಮೊಸಳೆಹೊಸಳ್ಳ ಸಮುದಾಯ ಆಸ್ಪತ್ರೆಗಳ ಖಾಅಯುರುವ ವೈದ್ಯಾಧಿಕಾರಿಗಳು ಮತ್ತು 
ಇತರೆ ಸಿಬ್ಬಂದಿಗಳ ಹುದ್ದೆ ಭರ್ತಿಯಾಗದಿರುವುದರಿಂದ ಹಾಗೂ ಅಲ್ಲನ ಆಸ್ಪತ್ರೆಗಳಲ್ಲ 
ಮೂಲಭೂತ ಸೌಕರ್ಯಗಳಲ್ಲದೆ ಸಾರ್ವಜನಿಕರಿಗೆ ಉಂಬಾಗಿರುವ ತೊಂದರೆಯ ಬಗ್ಗೆ 
ಮಾನ್ಯ ಆರೋಗ್ಯ ಮತ್ತು ಕುಟ೦ಬ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 


ಪಿ. ಓಂಪ್ರಕಾಶ 
ಕಾಯ೯ದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


